ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 


17ರ ಕವಟಗಿವತ ಮಹಾಂತೇಶ 
ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 191 


ಉತ್ತರಿಸಬೇಕಾದ ದಿನಾಂಕ 


22.09.2021. 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಕ್ರಸಂ ಪ್ರಶ್ನೆಗಳು ಉತ್ತರಗಳು 

ಅ ಗೋವುಗಳು ಕಟುಕರ ಪಾಲಾಗುವುದನ್ನು | ರಾಜ್ಯದಲ್ಲಿ ಈಗಾಗಲೇ ಜಿಲ್ಲಾ ಎಸ್‌.ಪಿ.ಸಿ.ಎ. 
ತಪ್ಪಿಸುವ ನಿಟ್ಟಿನಲ್ಲಿ ರೂಪಿಸಲಾದ | ವತಿಯಿಂದ ಗೋಶಾಲೆಗಳನ್ನು ತೆರೆಯಲು ದಕ್ಷಿಣ 
ಜಿಲ್ಲೆಗೊಂದು ಗೋಶಾಲೆ ಯೋಜನೆ | ಕನ್ನಡ ಚಿಕ್ಕಮಗಳೂರು. ಬೆಂಗಳೂರು ನಗರ ಹಾಗೂ 
ನಿರೀಕ್ಷಿತ ವೇಗ ಪಡೆಯದಿರಲು | ಹಾಸನ ಜಿಲ್ಲೆಯಲ್ಲಿ ಪಶುಪಾಲನಾ ಇಲಾಖೆಯಿಂದ 
ಸಾರಣಗಳೇನು? ಜಮೀನನ್ನು ನೀಡುವ ಪ್ರಕ್ರಿಯೆ ಅಂತಿಮ 

ಹಂತದಲ್ಲಿರುತ್ತದೆ. 

k ರಾಯಚೂರು, ಬೆಂಗಳೂರು ಗ್ರಾಮಾಂತರ, 
ಯಾದಗಿರಿ, ವಿಜಯಪುರ, ಚಿಕ್ಕಬಳ್ಳಾಪುರ, ಹಾವೇರಿ, 
ಗದಗ ಜಿಲ್ಲೆಗಳಲ್ಲಿ ಜಮೀನು ಗುರುತಿಸುವಿಕೆ ಪ್ರಕ್ರಿಯೆ 
ಮುಗಿದಿದ್ದು, ಉಳಿದ ಜಿಲ್ಲೆಯಲ್ಲಿ ಶೀಘ್ರದಲ್ಲಿಯೇ 
ಗೋಶಾಲೆ ಪ್ರಾರಂಭಿಸುವ ಪ್ರಿಯೆ 
ಜಾರಿಯಲ್ಲಿರುತ್ತದೆ. 
ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರ ಮತ್ತು ಖಾಸಗಿ 
ಸಹಭಾಗಿತ್ವದಲ್ಲಿ ಅಕ್ಟೋಬರ್‌ 2, 2021 ರಂದು 
ಗೋಶಾಲೆ ಪ್ರಾರಂಭಿಸಲು ಕ್ರಮವಹಿಸಲಾಗಿದೆ. 

ಆ ಗೋವಧೆ ತಡೆ ಮತ್ತು ಗೋ ಸಂರಕ್ಷಣಾ | ಜಿಲ್ಲೆಗೆ ಒಂದು ಗೋಶಾಲೆಯನ್ನು ಎಸ್‌.ಪಿ.ಸಿ.ಎ. 
ಕಾಯಿದೆ 2021ರಡಿ ರಾಜ್ಯದಲ್ಲಿ ಎಷ್ಟು| ವತಿಯಿಂದ ತೆರೆಯುವ ನಿಟ್ಟಿನಲ್ಲಿ ಜಮೀನನ್ನು 
ಗೋಶಾಲೆಗಳನ್ನು ತೆರೆಯಲಾಗಿದೆ? ಗುರುತಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಒಟ್ಟು '30 

ಗೋಶಾಲೆಗಳನ್ನು ಪ್ರಾರಂಭಿಸಲಾಗುವುದು. 

ಇ ಜಿಲ್ಲೆಗೊಂದು ಗೋಶಾಲೆ | ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ 30 ಗೋಶಾಲೆಗಳನ್ನು 
ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ | ಪ್ರಾರಂಭಿಸಲು, 2021-22 ನೇ ಸಾಲಿನ 
ಬಿಡುಗಡೆಗೊಂಡ ಗೋಶಾಲೆಗಳೆಷ್ಟು; ಆಯವ್ಯಯದಲ್ಲಿ ರೂ.15.00 ಕೋಟಿ 
(ಜಿಲ್ಲಾವಾರು ಅನುದಾನದ ವಿವರ | ಮೀಸಲಿರಿಸಿದ್ದು, ಮೊದಲನೇ ಹಂತವಾಗಿ ಪ್ರತಿ ಜಿಲ್ಲೆಗೆ 
ಒದಗಿಸುವುದು.) ರೂ.24.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


ಖರೀದಿಸಬೇಕಾಗಿದ್ದು, ಈವರೆಗೆ ಎಷ್ಟು 
ಕರುಗಳನ್ನು ಖರೀದಿಸಲಾಗಿದೆ? 
(ಜಿಲ್ಲಾವಾರು ವಿವರ ನೀಡುವುದು) 


ಈ | ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು | ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 12 ಖಾಸಗ!' 
ಗೋಶಾಲೆಗಳನ್ನು ತೆರೆಯಲಾಗಿದೆ; | ಗೋಶಾಲೆಗಳಿದ್ದು 2021-22ನೇ ಸಾಲಿನಲ್ಲಿ 12 | 
ಬಿಡುಗಡೆಗೊಂಡ ಅನುದಾನ ಮತ್ತು | ಗೋಶಾಲೆಗಳಿಗೆ ರೂ.12,99,362/- ಗಳ 
ಖರ್ಚಾದ ಅನುದಾನದ ಕುರಿತ | ಸಹಾಯಾನುದಾನ ನೀಡಲಾಗಿದ್ದು, ವಿವರ 
ಮಾಹಿತಿಯನ್ನು ಒದಗಿಸುವುದು. ಅನುಬಂಧ-1 ರಲ್ಲಿ ನೀಡಲಾಗಿದೆ. 

ಉ ಈ ಕಾಯಿದೆಯಡಿ ಆರು ತಿಂಗಳು ದಾಟಿದ | ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ 
ಗಂಡು ಕರುಗಳನ್ನು ರೈತರಿಂದ ಸರ್ಕಾರ | ಅಧಿನಿಯಮ 2020 ರಲ್ಲಿ ಈ ಕುರಿತು 


ಪ್ರಸ್ತಾಪಿಸಿರುವುದಿಲ್ಲ. ರೈತರಿಗೆ ಗಂಡು ಕರುಗಳನ್ನು 
ಸಾಕಲು ಹೊರೆಯಾದಲ್ಲಿ ಗೋಶಾಲೆಗೆ ತಂದು 
ಒಪ್ಪಿಸಬಹುದಾಗಿರುತ್ತದೆ. 


ಪಸಂಮೀ ಇ-244 ಸಲೆವಿ 2021 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ' ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ 
- ಕ್ಷೇತು ಇವರು ಸದನದಲ್ಲಿ ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1191 ಕೆ ಅನುಬಂಧ-1 


ಬೆಳಗಾವಿ ಜಿಲ್ಲೆಯ ಖಾಸಗಿ ಗೋಶಾಲೆಗಳಿಗೆ 2021-22ನೇ ಸಾಲಿನಲ್ಲಿ ಬಿಡುಗಡೆಗೊಳಿಸಿದ 
ಸಹಾಯಾನುದಾನ ವಿವರ 


ಕ್ರಸಂ ಗೋಶತಾಲೆಹೆಸರು ಬಡುಗಡೆಗೊಳನಿದ 
ಸಹಾಯಾನುದಾನ 
(ರೂ.ಗಳಲ್ಲಿ) 

1 ಪೂಜ್ಯಶ್ರೀ ಡಾ: ಶಿವಾನಂದ ಭಾರತಿ ಮಹಾಸ್ವಾಮಿಗಳು 1,21,072 
(ಶಿವಯೋಗಿಶ್ವರ ಗೋಶಾಲೆ), ಇಂಚಲ, ಸೌದತ್ತಿ ತಾ: 

್ತ ಶೀ' ಸೋಮೇಶ್ವರ ಕಾಮಥಧೇನು'ಗೋ ಸೇವಾ ಸಂಸ್ಥೆ 1,14,586 
ಸುಕ್ಷೇತ್ರ ಪಂಚಗ್ರಾಮು. ಮುಕ್ತಿಮಠ. 
ಭೂತರಾಮನಹಟ್ಟಿ 

) ಶ್ರೀ ವಿರುಪಾಕ್ಷಲಿಂಗ ಸಮಾದಿ ಮಠ ಟ್ರಸ್ಟ್‌ ನಿಪ್ಪಾಣಿ, 134,044 
ಚಿಕ್ಕೋಡಿ ತಾ: 

4 ಶ್ರೀಮನ್‌ ನಿರಂಜನೆ ಜಗದ್ಗುರು ಶ್ರೀ ಮರದುಂಡೇಶ್ವರ 1,38,368 
ಮಠ ಗೋಶಾಲೆ, ಹರಗಾಪುರ, ಚಿಕ್ಕೋಡಿ ತಾ: 

5 ದಯೋದಯ' ಜೀವರಕ್ಷಾ ಸಮಿತಿ (ಗೋಶಾಲಿ) 1,32,963 
ಸದಲಗ, ಚಿಕ್ಕೋಡಿ ತಾ: 

6 ಶ್ರೀ ಸಿದ್ದ ಪುಧು ಸ್ಥಾಮೀಜಿ ಶಿಕ್ಷಣ ಸಂಸ್ಥೆ, ಬೆಂಡವಾಡ, 57,293 
ಚಿಕ್ಕೋಡಿ ತಾ: 

7 ಶ್ರೀ ಮುಪ್ಪಿನ ಕಾಡಸಿದ್ದೇಶ್ವರ 'ಮಠ ಸೇವಾ ಸಮಿತಿ, 69.184 
ಶಿವಾಪುರ ತಾ: 

8 ಪಂಚವಟಿ ಶ್ರೀ ಮಹಾರತೆ `ಶಿವಯೋಗೀಶ್ವರ ಕಲ್ಯಾಣ 1,54,583 


ಕೇಂದ್ರ (ಅಕ್ಕಮಹಾದೇವಿ ಗೋಶಾಲೆ) ಮುರಗೋಡ, 
ಸೋಗಲ, ಸೌದತ್ತಿ ತಾ: 


9 ಶ್ರೀ ಭಗವಾನ್‌ ಮಹಾವೀರ್‌ ಜಿವ ದಯಾ 1,17,829 
ಫೌಂಡೇಶನ್‌ ಗೋಶಾಲೆ. ಕೋಳಿಕೊಪ್ಪ. 

10] ಶ್ರೀ ತೋಟದಮ್ಮ (ಆದಿಶಕ್ತಿ ಕೃಷಿ ಹಾಗೂ ಗೋಶಾಲೆ" 75,670 
ಅಭಿವೃದ್ಧಿ ಸಂಘ. ಹುಲ್ಯಾನೂರ 

1 ತ್ರೀ `ವೇಠಭಡ್ರೆ ಡೇವ' ಶ್ರೀ ಕಾಡೆದೇವರ ಮಠ, 1,24,315 
ಗೋಶಾಲ ಅಭಿವೃದ್ದಿ ಟ್ರಸ್ಟ್‌ ಯಡೂರ 

12 ಶ್ರೀ ಗುರುಗಡದೇಶ್ವರೆ ಲೋಕ ಕಲ್ಯಾಣ ಫೌಂಡೇಷನ್‌ 59,455 


ಸಂಸ್ಥಾನ, ಹಿರೇಮಠ ಎಂಚಂದರಗಿ ಗೋಕೈಲಾಸ 
ಮಂದಿರ, ಶಿಂದೋಗಿ, ಮುನವಳ್ಳಿ, ಸೌದತ್ತಿ ತಾ: 
ಒಟ್ಟು 12,99,362 


ಚ 


